ಜಿಗಬೇರಿ ಶಿನನಪ್ಪನಾಯಕನ (ಗುಣಾನರೋಕನ) 


ವಿಜಯನಗರ ಸಾಮ್ರಾಜ್ಯ ಹಾಳಾದ ಮೇಲೆ 
ಬಳ್ಳಾರಿ ಜಿಲ್ಲೆಯಲ್ಲಿ ಅವರ ಸಾಮಂತ ಅರಸರು ಕೆಲ 
ರಾಜ್ಯಗಳನ್ನು ಸ್ಥಾಪಿಸಿದರು. ಇವರಲ್ಲಿ ಪ್ರ ಮುಖ 
ರೆಂದರೆ ; ಹರಪನಹಳ್ಳಿ ನಾಯಕರು. ಇವರು ಸುಮಾರು 
೨೦೦ ವರ್ಷಕ್ಕೂ ಹೆಚ್ಚು ಕಾಲ ರಾಜ್ಯವಾಳಿದರು. 
(ಕ್ರೈ.ಶ. ೧೫೬೬-೧೭೯). 


ತಂಬ್ರಹಳ್ಳಿ ಓಬರನಾಯಕ ; ಕುರೇದಗುಡ್ಡೆ 
ಭರ್ಮಣ್ಣ ನಾಯಕ ; ವೀರದುರ್ಗದ ರಾಮಯ್ಯನಾಯಕ ; 
ಚಿಗಟೀರಿ ಶಿವನಸ್ಸನಾಯಕ ; ಬಾಗಳಿ ರಂಗಣ್ಣ ನಾಯಕ 
ಮುಂತಾದವರು ಹರಪನಹಳ್ಳಿ ನಾಯಕರಿಗೆ ಸಾಮಂತ 
ರಾಗಿದ್ದರು. 


ಶಿವನಪ್ಪ ನೆಂಬ ಹೆಸರಿನ ತಳವಾರನು ಒಂದು ಬಾರಿ 
ಚಿಗಟೇರಿ ಗೌಡರಿಂದ ಒಂದು ಓಲೆಯನ್ನು ತೆಗೆದು 
ಕೊಂಡು ಬಂದು ಹರಪನಹಳ್ಳಿ ಅರಸರಿಗೆ ಮುಟ್ಟಿ ಸಿದನು. 
ಆಗ ಅರಸನಾದ ಮೊದಲ ಬಸವಂತನಾಯಕನು ತನ್ನ 
ರಾಣಿ ಹರಿಯಮ್ಮಾಜಿಯ ಕೂಡ ಜೂಜಾಡುತ್ತಿ ದ್ವನು. 
ಅರಸನು ಜೂಜಾಟದಲ್ಲಿ ಸೋಲುವ ಹಂತದಲ್ಲಿದ್ದನು. 
ಆಗ ಅಲ್ಲಿಯೇ ರಾಣಿಯ ಹಿಂದುಗಡೆ ನೀತಿದ್ದ ಶಿವನಪ್ಪ 
ತಳವಾರನು ಅರಸನಿಗೆ ಸಂಜ್ಞೆ ಮಾಡಿದನು. ಇವನ 
ಸಂಜ್ಞೆ ಯನ್ವರಿತೆ ಅರಸ ಆಟವನ್ನು ಮುಂದುವರೆಸಿ, 
ಜೂಜಾಟದಲ್ಲಿ ರಾಣಿಯ ಮೇಲೆ ಜಯ ಪಡೆದನು. 


—ುಂ.ಬಾ. ಸದಾಶಿವಪ್ಪ 


ಅರಸನಿಗೆ ತಿವಫಪ್ಪನ ಮೇಲೆ ಹೆಚ್ಚಿಗೆ ಪ್ರೀತಿಯುಂಟಾ 
ಯಿತು. ಅವನು ತೆಂದ ಓಲೆಯನ್ನು ಈಗ ವಿವರವಾಗಿ 
ಓದಿಕೊಂಡನು. ಕೂಡಲೇ ಮರು ಓಲೆಯನ್ನು 
ಜಿಗಟೇರಿಯ ಗೌಡರಿಗೆ ಬರೆದು ಅಂದಿನಿಂದ ಶಿವನಪ್ಪನೇ 
ಚಿಗಟೇರಿ ಕೋಟಿಗೆ ಅರಸನೆಂದು ಸಾರಿ ಆಜ್ಞೆಯನ್ನು 
ಕಳಿಸಿದನು. (ಈ ಜೂಜಾಟದ ವಿಚಾರಕ್ಕೆ ಆಧಾರಗಳಿಲ್ಲ. 
ಇದೆಲ್ಲಾ ಜನರ ಬಾಯಿಮಾತುಗಳಲ್ಲಿ ಕೇಳಿ ಬರು 
ತ್ತದೆ.*) 


ಹೀಗೆ ಅರಸನಾದ ಶಿವನಸ್ಪನು ಹರಪನಹಳ್ಳಿ ಅರಸ 
ರಿಗೆ ನಿಧೇಯನಾಗಿ ಚಿಗಟೇರಿ ಕೋಟಿಯನ್ನು ಕೆಲಕಾಲ 
ಆಳಿದನು. ಚಿಗಬೇರಿಯಲ್ಲಿ ಆಗ ಚಿಕ್ಕೇರಿ ಕೆರೆ; 
ಹಿರೇಕೆಕೆ ಎಂಬುವ ಹೆಸರಿನ ಎರಡು ಕೆರೆಗಳು ಇದ್ದನು. 
ಅವು ಆಗ ಮಣ್ಣಿನಿಂದ ಹೂತು ಹೋಗಿದ್ದವು. ಶಿವನಪ್ಪ 
ನಾಯಕನು ಚಿಗಟೀರಿಯ ಗುಡ್ಡದ ಪಕ್ಕದಲ್ಲಿ ಒಂದು ಕೆರೆ 
ಯನ್ನು ಊರಲ್ಲಿ ಒಂದು ಬಾವಿಯನ್ನು ನಿರ್ಮಿಸಿದನು. 
ಇವುಗಳಿಗೂ ನೀರು ಹೆಚ್ಚು ಸಂಗ್ರಹವಾಗಲಿಲ್ಲ. ಆಗ 
ತಾನು ಕಟ್ಟಿಸಿದ ಕೆರೆಗೆ ಹೆರಸನಹಳ್ಳಿ ಪಟ್ಟಣದ ಸಶ್ಚಿಮ 
ಭಾಗದ ಕುಂಚೂರು ಹಲುವಾಗಲು ಬಳಿ ಹರಿದಿರುವ 
ತುಂಗಭದ್ರಾ ನದಿ ನೀರನ್ನು ನದಿಗೆ ಅಣೆಕಟ್ಟು. ರಚಿಸಿ 
ನೀರು ಒದಗಿಸಲು ಪ್ರಯತ್ನಿಸಿದನು. ತುಂಗಭದ್ರಾ 
ನದಿಯ ಪ್ರದೇಶದ ಮಟ್ಟ ಕ್ಕಿಂತ್ಮಹರಪನಹಳ್ಳಿ ಪುರವನ್ನು 


* ಶಿವನಪ್ಪನಾಯಕರ ಸಂಬಂಧಿ (ವಂಶಸ್ಥರು) ಭಂಗಿ ಮುನಿಯಪ್ಪನ ಹೇಳಿಕೆ 
1 ಚಿಗಟೇರಿ ಶಿವನಪ್ಪ ನಾಯಕ ಚಿಗಟೇರಿಯನ್ನಾಳಿದನು. ಅವನು ಹರಪನಹಳ್ಳಿ ಅರಸರ ಸಾಮಂತ ಮತ್ತು ಅವನ ಕಾಲ 


ಶಾ.ಶ. ೧೬೩೦, ಕ್ರಿ.ಶ. ೧೭೦೮ 


೧೮೦ 


ಇತಿಹಾಸ ದರ್ಶನ 


ಸೇರುವ ಜಿಗಟೀರಿಗೆ ಬರುವ ಪ್ರದೇಶ ಎತ್ತರವಾಗಿದ್ದು ದ 
ರಿಂದ ಶಿವನಪ್ಪನ ಯೋಜನೆ ವಿಫಲವಾಯಿತು. 


ರಪನಹಳ್ಳಿ ಅರಸನಾದ ಮೊದಲ ಬಸವಂತ 
ನಾಯಕ ಅಥವಾ ಮುಮ್ಮಡಿ ಬಸಪ್ಪ ನಾಯಕ, ' ಈತನ 
ಆಜ್ಞೆಯ ಮೇರೆಗೆ ಹರಸನಹಳ್ಳಿ ತಾಲೂಕಿನ ಉಚ್ಚಂಗಿ 
ದುರ್ಗದ ಶ್ರೀ ಉಚ್ಚಂಗಮ್ಮ ದೇವತೆಗೆ ಒಂದು ಹಿತ್ತಾಳೆ 
ಗಂಟೆಯನ್ನು ನಿರ್ಮಿಸಿಕೊಟ್ಟಿರುವರು. 


ಹರಃ ರಪನಹಳ್ಳಿಗೆ ಸುಮಾರು ೮ ಕಿಲೋಮೂಟರ್‌ 
ದೂರವಿರುವ ಇಂ ಗ್ರಾ ಮದಲ್ಲಿಪ ಪ್ರತಿವರ್ಷವೂ ಗೋಣಿ 
ಬಸವಪ ನೃನ ಜಾತ್ರೆ ಜರುಗುತ್ತದೆ. ಈ ಜಾತ್ರಾ ಸಮಯ 
ದಲ್ಲಿ ವಿಶ್ವ ಕಲಾ ಯುವಕ ರೃತನಾ ಟ್ಯ ಸಂಘ ಬಾಗಳಿ 
Ma ಒಂದು ನಾಟಕವನ್ನು ಆಡುವರು. ಆ ನಾಟಕದ 
ಹೆಸರು ತ್ರಿ € ಗೋಣಿಬಸವೇ (ಶ್ವರ. ಅದರಲ್ಲಿ ಶಿವನಪ್ಪನ 
ಪಾತ್ರ ಕಾಣುವುದು. ಶಿವನಪ್ಪ ಸಾಧು ಗೋಣಿಬಸಪ್ಪ 
ನನ್ನು ಹಿಂಸಿಸುವುಡು ; ಗೋಜಿಬಸಸ್ಟನು ಅವುಗಳಿಂದ 


ಇತಿಹಾಸ ದರ್ಶನ 


ಪಾರಾಗುವ ಸನ್ತಿವೇಶಗಳಿವೆ. ಶಿವನಪ್ಪನ ಪಾತ 
ಅತ್ಯಂತ ಕ್ರೂರವಾಗಿ ಕಂಡು ಬರುವುದು. 


ಗೋಣಿಬಸಪ್ಪ ಸಾಧುವನ್ನು ಶಿವನಪ್ಪನಾಯಕ 
ಒಂದು ವೇಳೆ ದ್ರೇಷಿಸಿರಬಹುದು ; ಆದರೆ ಅದು ಅವನ 
ವೈಯಕ್ತಿ ಕ ವಿಚಾರವಾಗುತ್ತದೆ. ಶಿವನಪ್ಪನಾಯಕ 
ತನ್ನ ಆಡಳಿತ ಕಾಲದಲ್ಲಿ ಅನೇಕ ಜನಹಿತ ಕಾರ್ಯ 
ಗಳನ್ನು ಮಾಡಿರುವನು. ದೇವರಲ್ಲಿ ಮತ್ತು “ತನ್ನ 
ಒಡೆಯರಾದ ಹೆರಸನಹೆಳ್ಳಿ ಯ ಅರಸರಲ್ಲಿ ಭಕ್ತಿ ವಿಶ್ವಾಸ 
ಗಳನ್ನ ಟ್ಟು ಕೊಂಡಿದ್ದ ನೆಂದು ತಿಳಿದು ಬರುವುದು. ಅದ 
ಕ್ಯಾ ನಹಿ ಹರಪನಹಳ್ಳಿ ಯ ಅರಸರು ಅವನಿಗೆ ಕುಮಾರ 
ಶಿವನಪ್ಪನೆಂದು ಕಕೆದಿರುವನು. 


ಮೇಲಿನ ಕೆಲವು ಅಂಶಗಳನ್ನು ನಾವು ಗಮನಿಸಿದರೆ 
ಈಗಲೂ ಕಣ್ಣಿಗೆ ಕಾಣುವ ಶಿವನಪ್ಪನ ಕೆಕೆ, ಬಾನಿ, 
ಗಂಟೆಗಳನ್ನು ನೋಡಿದರೆ ಶಿವನಪ್ಪನು ಕೆಟ್ಟವನೆಂದು 
ಹೇಳೆಬಹುದೆ ? ೦ 


